ಕರ್ನಾಟಕ ವಿಧಾನ ಸಭೆ 
15ನೇ ವಿಧಾನ ಪರಿಷತ್‌ 


6ನೇ ಅಧಿವೇಶನ 

ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ : 338 

ವಿಧಾನ ಪರಿಷತ್ತಿನ ಸದಸ್ಯರ : ಶ್ರೀ/ಶ್ರೀಮತಿ ಆರ್‌ ಪ್ರಸನ್ನ ಕುಮಾರ್‌ (ಸ್ಥಳೀಯ 

ಹೆಸರು ಸಂಸ್ಥೆಗಳ ಕ್ಷೇತ್ರ 

ಉತ್ತರಿಸುವ ದಿನಾಂಕ : 06-03-2020 

ಉತ್ತರಿಸುವವರು : ಮಾನ್ಯ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ 
ರಾಜ್‌ ಸಚಿವರು 

ಕಸಂ ಪ್ರಶ್ನೆಗಳು y ಉತ್ತರ | 
I |ಗಾಮ °° ಪೆಂಚಾಯಿತಿಗಳ Kee ವ 


ಕ್ರಿಯಾಯೋಜನೆಯನ್ನು ಮಂಜೂರು 

ಮಾಡುವಾಗ ವಿಳಂಬ ಆಗುತ್ತಿರುವುದು 

ಸರ್ಕಾರದ ಗಮನಕ್ಕೆ ಬಂದಿದೆಯೇ; 

ಈ ಹಿಂದೆ ಕ್ರಿಯಾ ಯೋಜನೆಯನ್ನು | ಹೌದು. ಗಾಮ ಪಂಚಾಯಿತಿಗಳ" 

ತಾಲ್ಲೂಕು ಪಂಚಾಯಿತಿಯ | ಕ್ರಿಯಾಯೋಜನೆಗಳಿಗೆ ಜಿಲ್ಲಾ 

ಆಡಳಿತಾಧಿಕಾರಿಗಳು ಮಂಜೂರು | ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ 

ಮಾಡುತ್ತಿದ್ದು, ಸರ್ಕಾರದ ಆದೇಶ ಪ್ರಕಾರ | ಅಧಿಕಾರಿಗಳಿಂದ ಅನುಮೋದನೆ ಪಡೆಯುವ 

ಜಿಲ್ಲಾ ಪಂಚಾಯಿತಿಯ ಮುಖ್ಯ | ಬಗ್ಗೆ ಸುತ್ತೋಲೆ ಸಂಖ್ಯೆ: ಗ್ರಾಅಪ 75 ಗ್ರಾಪಸ 

ಕಾರ್ಯನಿರ್ವಾಹಣಾಧಿಕಾರಿಗಳಿಗೆ 2015, ದಿನಾಂಕ: 17.03.2017ನ್ನು 

ಅಧಿಕಾರ ನೀಡಿರುವುದು ನಿಜವೇ; ಹೊರಡಿಸಲಾಗಿದೆ. 

ಈ ಆದೇಶದಿಂದ `ಕಯಾಯೋಜನೆ| 1ನೇ ಹಣಕಾಸ್‌ ಆಯೋಗದ ಆವರಿಯ್‌ 

ಮಂಜೂರಾತಿಗೆ ತೊಂದರೆಯಾಗುತ್ತಿದ್ದು, | ದಿನಾಂಕ: 31.03.2020 ರಂದು 

ಈ ಹಿಂದೆ ತಾಲ್ಲೂಕು ಪಂಚಾಯಿತಿಯ ಮುಕ್ತಾಯಗೊಳ್ಳಲಿದ್ದು, 15ನೇ ಹಣಕಾಸು 

ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ | ಆಯೋಗದ ಶಿಫಾರಸ್ಸಿನಂತೆ ಮುಂದಿನ 

ಮಂಜೂರಾತಿ ನೀಡಲು ಅಧಿಕಾರ | ಸಾಲಿನಲ್ಲಿ ಬಿಡುಗಡೆಯಾಗುವ ಅನುದಾನವಕ್ಕೆ 

ನೀಡಲಾಗುವುದೇ? ಗ್ರಾಮ ಪಂಚಾಯಿತಿ ಕ್ರಿಯಾಯೋಜನೆ 
ಅನುಮೋದನೆ ಅಧಿಕಾರವನ್ನು ಗ್ರಾಮ 
ಪಂಚಾಯಿತಿಗಳಿಗೆ ನೀಡಲಾಗುವುದು. 


he 


ಸಂಖ್ಯೆ: ಗ್ರಾಅಪಂರಾ 110 ಜಿಪಸ 2020 ್ಲಿ 1 
rs 


3% 


(ಕೆ ಈಶ್ವರಪ್ಪ) 
- ವೃದ್ಧಿ ಮತ್ತು ಪಂಚಾಯತ್‌ 
ರಾಜ್‌ ಸಚಿವರು 


KARNATAKA LEGISLATIVE ASSEMBLY 
15™ LEGISLATIVE COUNCIL 
6™ SESSION 


Starred Ouesitslton Nos ಪ್ರತಿ 

Legislative council Shri; R% Prasanna Kumar 

Member Name Field of local 
organizations) 

Answer Date e032 020 

To be answered by Hon’ ble Minister Ler 
Rural Development and 


Pamcheye ER Rade 


Action restored. 


Questions Answers 
(a) Has the government 8 
noticed the delay in 
sanceioning “the gra No. 
panchayats Action Plan; 
It is” UrUe “Thee Calm [Nes Approvalot 21a 
panchayat Panchayat Chief 
administrators have | Executive Officer irs 
previously sanctioned | required Ler Action 
Une action plan and the Plans el the Gram 
(sy ChieT °execuitive “of iHicer [panchayats as per 
oi the JUSTE CL I CTECUN AE NO SRDE TS GBS 
panchayat has been | 2015 Dated:17-03-2017. 
empowered by government 
order; 
§ 14"? Finance Commission 
| GEARL SLES SS Cheng 
NS 
Cubeuylar “the vappsoval year Fads EI be 
of the Gram Panchayati released as per 15 
Ne Action Plan are Qe ETAT pee Commission 
delayed. Will the Guidelines, wherein, 
omer of Executive | gpproval of Action Plan 
Officer to approval | of Gram Panchayat will 


be limited 
panchaits omy. 


to Gram 


NOUSRDPR 121 22S AUR 


Minister fo: 


Rural Development and 
Panchayath Raj 


ಮಾನ್ಯ ವಿಧಾನ ಪರಿಪತ್ತಿನ ಸದಸ್ಯರಾದ ಶ್ರೀ ಆರ್‌.ಪ್ರಸನ್ನ ಕುಮಾರ್‌(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರುರವರ 
ಚುಕ್ಕೆ ಗುರುತಿನ ಸಂಖ್ಯೆ(338). 


ಪೂರಕ ಟಿಪ್ಪಣಿ 


14ನೇ ಹಣಕಾಸು ಆಯೋಗದ ಸಾಮಾನ್ಯ ಮೂಲ ಅನುದಾನವನ್ನು ಕೇಂದ್ರ ಸರ್ಕಾರವು ಐದು 
ವರ್ಷಗಳ ಅವಧಿಗೆ ಅಂದರೆ, 2015-16ನೇ ಸಾಲಿನಿಂದ 2019-20ನೇ ಸಾಲಿನವರೆಗೆ 
ರೂ.8698.15ಕೋಟಿಗಳನ್ನು ನಿಗಧಿಪಡಿಸಿರುತ್ತದೆ. 


(ರೂ. ಕೋಟಿಗಳಲ್ಲಿ) 
ಗ್ರಾಮ ಪರಚಾಯತಗಳ 
ಬಿಡುಗಡೆಗೊಳಿಸಿದ 


ಅನುದಾನ (100%) 


2015-16 | ಸಾಮಾ ್ಯ ಅ ಅನುದಾನ [ನೇ ಕಂತ 


2015-16 ಸಾಮಾನ್ಯ ಮೂಲ ಅನುದಾನ 2ನೇ ಕಂತು 
pe 
ಲ ಅನುದಾನ 1ನೇ ಕಂತು 


2017-18 [ಸಾಮಾ ್ರ ಲ ಅನುದಾನ 1ನೇ ಕಂತು 


2017-18 | ಸಾಮಾನ್ಯ ಮೂಲ ಅನುದಾನ 2ನೇ 
ಫ್‌ 


| 2018-19 | ಸಾ 
2018-19 |ಸಾ 
Bu 


ಇದಲ್ಲದೇ ಗ್ರಾಮ ಪಂಚಾಯತಿಗಳ ಕಾರ್ಯದ ಆಧಾರದ ಮೇಲೆ ಕಾರ್ಯಕ್ಷಮತೆ ಅನುದಾನವನ್ನು 
ಕೇಂದ್ರ ಸರ್ಕಾರವು 2016-17ನೇ ಸಾಲಿಗೆ ರೂ.182.158ಕೋಟಿ ಹಾಗೂ 2017-18ನೇ ಸಾಲಿಗೆ 
ರೂ.206.13ಕೋಟಿಗಳನ್ನು ನಿಗಧಿಪಡಿಸಿರುತ್ತದೆ. 

ಬಿಡುಗಡೆಗೊಳಿಸಿದ 


ವರ್ಷ 
ಅನುದಾನ (100%) 


2016-17 179.45 
2017-18 204.07 


2018-19 ಮತ್ತು 2019-20ನೇ ಸಾಲಿಗೆ ಕಾರ್ಯಕ್ಷಮತೆ ಅನುದಾನ ಬಿಡುಗಡೆಗೆ ಕೇಂದ್ರ ಸರ್ಕಾರದಲ್ಲಿ 
ಬಾಕಿ ಉಳಿದಿರುತ್ತದೆ. 14ನೇ ಹಣಕಾಸು ಆಯೋಗದ ಶಿಫಾರಸ್ಸಿನಂತೆ ಈ ಕಛೇರಿಯ ಸುತ್ತೋಲೆ 
ಸಂಖ್ಯೆಗ್ರಾಅಪ 75 ಗ್ರಾಪಸ 2015, ದಿನಾಂಕ:08-02-2016ರಂದು ಬಿಡುಗಡೆಯಾದ ಅನುದಾನದ 
ಬಳಕೆಯ ಬಗ್ಗೆ ಮಾರ್ಗಸೂಚಿಗಳನ್ನು ಹೊರಡಿಸಲಾಗಿದೆ. ನಂತರ, ಆಂತರಿಕವಾಗಿ ಆರ್ಥಿಕ ಇಲಾಖೆಯ 
ಅಭಿಪ್ರಾಯದಂತೆ ಈ ಕಛೇರಿಯ ಸುತ್ತೋಲೆ ಸಂಖ್ಯೆಗ್ರಾಅಪ 75 ಗ್ರಾಪಸ 2015, ದಿನಾಂಕ: 
17-03-2017ರಂದು ಸುತ್ತೋಲೆಯನ್ನು ಮಾರ್ಪಡಿಸಿ ಗ್ರಾಮ ಪಂಚಾಯತಿಗಳು ಕ್ರಿಯಾಯೋಜನೆಯನ್ನು 


(ರೂ. ಕೋಟಿಗಳಲ್ಲಿ) 
ಗ್ರಾಮ ಪಂಚಾಯತಿಗಳಿ 


ಸಾಮಾನ್ಯ ಸಭೆಯಲ್ಲಿ ಅನುಮೋದನೆ ಪಡೆದು, ಸಂಬಂಧಿಸಿದ ಜಿಲ್ಲಾ ಪಂಚಾಯತಿಗಳ ಮುಖ್ಯ 
ಕಾರ್ಯನಿರ್ವಾಹಕ ಅಧಿಕಾರಿಗಳಿಂದ ಕಡ್ಡಾಯವಾಗಿ ಅನುಮೋದನೆ ಪಡೆಯಬೇಕೆಂದು ಸೂಚಿಸಲಾಗಿದೆ. 
ಈ ಕ್ರಮವು ಸರ್ಕಾರವು ಹೊರಡಿಸಿರುವ ಸುತ್ತೋಲೆಯಲ್ಲಿ ನಿಗಧಿಪಡಿಸಿರುವ ಶೇಕಡಾವಾರು 
ಕಾಮಗಾರಿಗಳು ವ್ಯತ್ಯಾಸವಾಗದಂತೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಹಂತದಲ್ಲಿ ಪರಿಶೀಲನೆಗೆ 
ಒಳಗಾಗಲು ಸೂಕವೆಂದು ಭಾವಿಸಿ ಹೊರಡಿಸಲಾಗಿದೆ. 


144ನೇ ಹಣಕಾಸು ಆಯೋಗದ ಅನುದಾನಕ್ಕೆ 2019-20ನೇ ಸಾಲು ಕೊನೆಯ 
ವರ್ಷವಾಗಿರುತ್ತದೆ. ಈಗಾಗಲೇ ಹೊರಡಿಸಿರುವ ಸುತ್ತೋಲೆಯು ದಿನಾಂಕ:31-03-2020ಕ್ಕೆ 
ಕೊನೆಗೊಳ್ಳುತ್ತದೆ. ದಿನಾಂಕ:01-04-2020ರಿಂದ ಜಾರಿಗೆ ಬರುವಂತೆ 15ನೇ ಹಣಕಾಸು ಆಯೋಗದ 
ಅನುದಾನವು ಬಿಡುಗಡೆಯಾಗಬೇಕಾಗಿರುತ್ತದೆ. ಇದಕ್ಕೆ ಸಂಬಂಧಿಸಿದಂತೆ, ಮಾರ್ಗಸೂಚಿಗಳನ್ನು 15ನೇ 
ಹಣಕಾಸು ಆಯೋಗವು ಹೊರಡಿಸುವಂತಹ ಮಾರ್ಗಸೂಚಿ ಮತ್ತು ಅದಕ್ಕೆ ಪೂರಕವಾಗಿ ಕೇಂದ್ರ 
ಸರ್ಕಾರವು ಹೊರಡಿಸುವಂತಹ ಮಾರ್ಗಸೂಚಿಯನ್ನು ಅವಲಂಬಿಸಿರುತ್ತದೆ. ಇವುಗಳ ಆಧಾರದ ಮೇಲೆ 
ಸರ್ಕಾರದಿಂದ ಸುತ್ತೋಲೆಯನ್ನು ಹೊರಡಿಸಲಾಗುವುದು. 


ಗಾಅಪ 121 ಜಿಪಸ 2020 


